ನಮ್ಮ ಸುತ್ತಲಿನ ಪ್ರಕೃತಿ | ಎಲೆಗಳಿಂದ ಮರಗಳವರೆಗೆ 


ನಂದಿನಿ ಶೆಟ್ಟಿ 


ಮಕ್ಕಳಲ್ಲ ಪ್ರಕೃತಿಯ ಬಗ್ಗೆ ಸಹಜವಾದ ಕುತೂಹಲ ಇರುತ್ತದೆ. 
ನಾಯುಗಳು, ಬೆಕ್ಕುಗಳು ಮತ್ತು ಹಸುಗಳ ಜೊತೆ ಅವರು 
ಖುಷಿಯಾಗಿ ಕಾಲ ಕಳೆಯುವುದನ್ನು ಮತ್ತು ಗಿಡ ಮರಗಳನ್ನು 
ಆಸಕ್ತಿಯಿಂದ ಗಮನಿಸುವುದನ್ನು ನಾವು ನೋಡಬಹುದು. 
ದೊಡ್ಡವರಾಗುತ್ತಾ ಹೋದಂತೆ ಅವರ ಈ ಆಸಕ್ತಿಯನ್ನು 
ಪರಿಸರದ ಬಗೆಗಿನ ಕಾಕಜಯಾಗಿ ನಾವು ಮಾರ್ಪಡಿಸಬಹುದು. 
ಮಾಲನ್ಯ ಹಾಗೂ ಪರಿಸರದ ಬಗೆಗಿನ ನಮ್ಮ ನಿರ್ಲಕ್ಷ್ಯದ 
ಪರಿಣಾಮವಾಗಿ ಜಾಗತಿಕ ತಾಪಮಾನ ದಿನೇದಿನೇ ಹೆಚ್ಚುತ್ತಾ 
ಹೋಗುತ್ತಿರುವ ಕಾರಣ ಮಕ್ಕಳಲ್ಲ ಪ್ರಕೃತಿಯ ಬಗ್ಗೆ ಅರಿವುಂಟು 
ಮಾಡಬೇಕಾಗಿದೆ. ಆ ಮೂಲಕ ಅವರಲ್ಲ ಪರಿಸರದ ಬಧ್ಣೆ 
ಸಂವೇದನಾಶೀಲತೆಯನ್ನು ಬೆಳೆಸಬೇಕಾಗಿದೆ. ನಮಗೆ 
ತಿಆದಿರುವಂತೆ, ಗ್ರಾಮೀಣ ಪ್ರದೇಶದಲ್ಲ ಬೆಳೆದ ಮಕ್ಕಳಗೆ 
ಸಹಜವಾಗಿ ಪ್ರಕೃತಿಯ ಜೊತೆಗೆ ನಂಟು ಇರುತ್ತದೆ ಹಾಗೂ 
ನಗರ ಪ್ರದೇಶದಲ್ಲ ವಾಸಿಸುವ ಮಕ್ಕಳಗಿಂತ ಹೆಚ್ಚಿನ 
ನಿಸರ್ಣಡೊಂದಿಗಿನ ಸಹಜ ಬದುಕು ಅವರಿಗೆ ಸಿಕ್ಕಿರುತ್ತದೆ. 
ದುರದೃಷ್ಟವಶಾತ್‌. ಮಕ್ಷಳಗೆ ಸ್ಕಾರ್ಬ್‌ಘೋನ್‌ಗಳು 
ಮನರಂಜನೆಯ ಪ್ರಮುಖ ಮೂಲಗಳಾಗಿವೆ. ರಾಷ್ಟ್ರೀಯ ಮಕ್ಷಳ 
ಹಕ್ಕುಗಳ ರಕ್ಷಣೆ ಆಯೋಗದ (ಎನ್‌ಸಿಪಿಸಿಆರ್‌) ಪ್ರಕಾರ- 
ಶೇಕಡಾ 76ರಷ್ಟು ಮಕ್ಕಳು ತಮ್ಮ ಪ್ರಮುಖ ಮನರಂಜನೆಯ 
ಮೂಲ ಸ್ಕಾರ್ಟ್‌ಘೋನ್‌ಗಳು ಎಂದು ಪರಿಗಣಿಸಿದ್ದಾರೆ. ಅದರ 
ಪರಿಣಾಮವಾಗಿ. ಪ್ರಕೃತಿಯಲ್ಲ ಎಷ್ಟೋ ಆಸಕ್ತಿದಾಯಕ ಮತ್ತು 
ಕುತೂಹಲಕಾರಿಯಾದ ಕಲಯುವಂಥ ಸಂಗತಿಗಳವೆ ಎಂಬುದು 
ಮಕ್ಕಳಗೆ ತಿಆದೇ ಇಲ್ಲ. ನಾವು ಅವರನ್ನು ಪ್ರಕೃತಿಯ ಕಡೆಗೆ 
ಸೆಳೆದು ಪರಿಸರ -ಪ್ರಜ್ಞೆಯನ್ನು ಅವರಲ್ಲ ಬೆಳೆಸಬೇಕಾಗಿದೆ. 
ಪ್ರಕೃತಿಯ ಪ್ರತಿ ಅಂಶವೂ  ಕುತೂಹಲಕಾರಿಯಾಗಿಯೂ. 
ಪಾಠಗಳಂದಲೂ ತುಂಜದ್ದು, ಎಲ್ಲಾ ಪ್ರಾಯದ ಮಕ್ಕಳಗೂ 
ಸೂಕ್ತವಾಗುವ ಹಲವಾರು ಚಟುವಟಕೆಗಳನ್ನು ಆಯೋಜಸ- 
ಬಹುದು. ನಾವು 2ರಿಂದ 5ನೇ ತರಗತಿಯ ಮಕ್ಷಳಗೆ 
ಹಮ್ಮಿಕೊಂಡಿದ್ದ ಚಟುವಟಕೆಗಳ ಬಧದ್ಧೆ ಇಲ್ಲ ವಿವರಿಸುತ್ತೇನೆ. 
ಇವುಗಳನ್ನು ಎಲ್ಲ ಬೇಕಾದರೂ ಮಕ್ಕಳೊಡನೆ ಮಾಡಬಹುದು. 


ಎಲೆಗಳಿಂದ ಕಲಿಕೆ 


ಮಕ್ಕಳು ತಮ್ಮ ಸುತ್ತಮುತ್ತಅನ ವಿವಿಧ ಮರಗಳ ಎಲೆಗಳನ್ನು 
ಸಂಗ್ರಹಿಸಿ ಅವುಗಳನ್ನು ಒಣಗಿಸಿದರು. ನಂತರ, ಸರಳ ಮತ್ತು 
ಸಂಕೀರ್ಣ ಎನಿಸುವ ಎಲೆಗಳನ್ನು ಪ್ರತ್ಯೇಕಿಸಿ, 
ಚಾರ್ಟ್‌ಪೇಪರ್‌ನ ಅವುಗಳನ್ನು ಅಂಟಸಿ ಇತ್ತಿಪತ್ರವನ್ನು 
ತಯಾರಿಸಿದರು. ಅವರು ಎಲೆಗಳ ಉದ್ದ ಮತ್ತು ಅಗಲವನ್ನು 
ಅಳೆದು, ವಿವರಗಳನ್ನು ಒಂದು ಗ್ರಾಫ್‌ಹಾಳೆಯ, 
ಕಾಲಮ್ಮುಗಳಲ್ಲ ಬರೆದು. ಅದರಲ್ಲ ಅವರು ಕಂಡುಕೊಂಡ 
ಗಣಿತದ ಅಂಶಗಳನ್ನೂ ದಾಬಅಸಿದರು. 


ಇ 
5 
BR 


ವಿವಿಧ ಹಣ್ಣುಗಳ ಬೀಜ ಪ್ರಸರಣದ ಕಲಿಕೆ 


ಮಕ್ಕಳು ತಮ್ಮ ಶಾಲೆ ಮತ್ತು ಮನೆಗಳ ಸುತ್ತಮುತ್ತಅನ ವಿವಿಧ 
ಮರಗಳ ಒಣಗಿದ ಹಣ್ಣುಗಳನ್ನು ಮತ್ತು ಅವುಗಳ ಜೀಜಗಳನ್ನು 
ಸಂಗ್ರಹಿಸಿದರು. ಈ ಚಟುವಟಕೆಯು ಪ್ರತಿ ಹಣ್ಣು/ಚೀಜದ ರಚನೆ 
ಮತ್ತು ಅವುಗಳನ್ನು ಸೇವಿಸುವ ಪ್ರಾಣಿ ಪಕ್ಷಿಗಳ ಕುರಿತಾದ 
ಚರ್ಚೆಯನ್ನು ಹುಟ್ಟುಹಾಕಿತು. ಪ್ರಾಣಿ ಮತ್ತು ಪಕ್ಷಿಗಳು ಹೇಗೆ 
ಹಣ್ಣು/ ಜಜಗಳನ್ನು ಹರಡುತ್ತವೆ ಎಂಬ ಬಗ್ಗೆ ನಾವು 
ಚರ್ಚಿಸಿದೆವು. ಪ್ರಾಣಿ/ ಪಕ್ಷಿಗಳು ತಿನ್ನದ ಹಣ್ಣು/ಜೀಜಗಳ 
ವೈಶಿಷ್ಟ್ಯಗಳ ಬಗ್ಗೆಯೂ ನಾವು ಚರ್ಚೆ ಮಾಡಿವು. ಅಲ್ಲದೆ, 
ಪ್ರಾಣಿಗಳು ಮತ್ತು ಪಕ್ಷಿಗಕ ಮೂಲಕ ಹಾಗೂ ನೀರು ಮತ್ತು 
ಗಾಆಅಯ ಮೂಲಕ ಜೀ ಪ್ರಸರಣವಾಗುವ ಕುರಿತೂ 
ಚರ್ಚಿಸಿದೆವು. ಜೀಜ ಪ್ರಸರಣದಲ್ಲ ಮಾನವನ ಪಾತ್ರದ ಬಧ್ಣೆ 
ನಾವು ವಿಚಾರ ವಿನಿಮಯ ಮಾಡಿಕೊಂಡೆವು. ಆದ್ದರಿಂದ, ಈಂ 
ಚಟುವಟಕೆಯಲ್ಲ ಜೀವಶಾಸ್ತ್ರವನ್ನೂ ಸ್ರಲ್ಪ್ಲಮಟ್ಟಗೆ 
ತಿಆದುಕೊಂಡಂತಾಯುತು. 


ಶಾಲಾ ಮೈದಾನದಲ್ಲಿನ ಜೀವಿಗಳನ್ನು ಗಮನಿಸುವುದು 


ನಾವು ಜಟ್ಲೆಗಳನ್ನು ಗಮನಿಸುವ ಕಾರ್ಯಕ್ರಮವನ್ನು 
ಹಮ್ಮಿಕೊಂಡೆವು ಮತ್ತು ಶಾಲೆಯ ಸುತ್ತಮುತ್ತ ಎಂಟು ಬಗೆಯ 
ಚಿಲ್ಲೆಗಳನ್ನು ಪತ್ತೆ ಹಚ್ಚಿದೆವು. ಮಕ್ಕಳು ಅವುಗಳ ಸಾಮಾನ್ಯ 
ಹೆಸರುಗಳನ್ನು ಬರೆದುಕೊಂಡರು. ನಾವು ಮಕ್ನಳಗೆ ಜಲ್ಲೆಗಳ 
ಜೀವನಚಕ್ರದ ಬದ್ಧೆ ಹೇಳಕೊಲ್ಪೆವು. ಮಕ್ಕಳು ಅದರ ಜೀವನಚಕ್ರದ 
ಚಿತ್ರ ಜಡಿಸಿದರು. ನಂತರ, ಮಕ್ಕಳಗೆ ಅವರ ಸುತ್ತಮುತ್ತಅನ 
ಪ್ರದೇಶದಲ್ಲ ಜದ್ದುಹೋಗಿರುವ ಹಕ್ಕಿಗಳ ಗರಿಗಳನ್ನು. ಹಕ್ಕಿಗಳು 
ಬಳಸದ ಗೂಡುಗಳನ್ನು. ಸತ್ತ ಕೀಟಗಳನ್ನು. ಜಿಲ್ಲೆಗಳನ್ನು ಮತ್ತು 
ಪತಂಗಗಳನ್ನು ಹುಡುಕ ತರುವಂತೆ ಹೇಆದೆವು. ಅವರಿಗೆ ತಮ್ಮ 
ಪರಿಸರದಲ್ಲನ ಈ ಜೀವಿಗಳ ಬದ್ದೆ ಮತ್ತು ಇನ್ನಷ್ಟು ಸಾಮಾನ್ಯ 
ಜೀವ ಪ್ರಭೇದಗಳ ಬಧ್ಯೆ ತಿಆದು ಕೊಳ್ಳಲು ಸಹಾಯಕವಾಯುತು. 


ಮರಗಳ ಬಗ್ಗೆ ತಿಳಿದುಕೊಳ್ಳುವುದು 


ಶಾಲೆಯ ಸುತ್ತಮುತ್ತ ಇದ್ದ ಸಾಮಾನ್ಯ ಮರಗಳನ್ನು ಗುರುತಿಸಿದ 
ಮಕ್ಕಳು ಅವುಗಳ ಹೆಸರುಗಳನ್ನು ಬರೆದರು. ಒಣಗಿಸಲಕ್ಷಾಗಿ 
ನಾವು ಹೂವು. ತೊಗಟೆ, ಎಲೆಗಳು. ಬೀಜಗಳು ಮತ್ತು 
ಹಣ್ಣುಗಳನ್ನು ಸಂದ್ರಹಿಸಿದೆವು. ನಾವು ಒಟ್ದಾರೆ 5೦ಕ್ಲೂ ಹೆಚ್ಚು 
ಮರಗಳು ಮತ್ತು ಗಿಡಗಳನ್ನು ಗುರುತಿಸಿದೆವು. ಮಕ್ನಳು ತಾವು 
ಸಂಗ್ರಹಿಸಿದ ವಸ್ತುಗಳ ಚಿತ್ರಗಳನ್ನು ಬಡಿಸಿದರು. 
ನಾವುಕಲಿತದ್ದು 


A 


ಮಕ್ಕಳು ಬಹಳ ಉತ್ಪಾಹದಿಂದ ಈ ಚಟುವಟಕೆಗಳಲ್ಲ 
ಪಾಲ್ಲೊಂಡರಲ್ಲದೆ, ಪ್ರತಃ ಸಾಕಷ್ಟು ಕೆಲಸಗಳನ್ನು ಮಾಡಿದರು. 
ಉದಾಹರಣೆಗೆ, ತಾವೇ ಸಂಗ್ರಹಿಸಿದ ಒಣಗಿದ ಎಲೆಗಳಂ೦ದ ಪ್ರತಃ 
ಭತ್ತಿಪತ್ರ ತಯಾರಿಸಿದರು. ಹಕ್ಕಿಗಳ ಪುಕ್ಕಗಳನ್ನು (ಕಾಗೆ. 
ಪಾರಿವಾಳ ಮತ್ತು ಕೋಳ). ಹಲ್ಲಗಳ ಒಡೆದ ತತ್ತಿಗಳನ್ನು. 
ಮಿಡತೆಗಳು ಕಳಚದ ಪೊರೆಗಳನ್ನು ಸಂಗ್ರಹಿಸಿದರು. 
ನಿತ್ಯಮಲ್ಲಗೆ ಗಿಡಗಳಲ್ಲರುವ ಹಸಿರು ಪತಂಗದ ಕಂಬಳಹುಳ 
(larvae of Oleander Hawkmoth) ವನ್ನೂ 
ಹುಡುಕಾಡಿದರಲ್ಲದೆ, ಕಂಬಳಹುಳಗಳನ್ನು ಪೋಷಿಸಿ 
ಅವುಗಳಂದ ಹೊರಬಂದ ಪತಂಗಗಳನ್ನು ನಮಗೆ 
ತೋರಿಸಿದರು. ಹರಳನ ಗಿಡದಲ್ಲ ಕಂಡುಬಂದ ಜಟ್ಟಿಗಳ 
ಲಾರ್ವಾದಿಂದ ಪರಿಪೂರ್ಣವಾಗಿ ಬೆಕೆದ ಜಟ್ಟೆಗಳನ್ನು ಕೂಡಾ 
ನಾವು ನೋಡಿದೆವು. 


ಇಂತಹ ಚಟುವಟಿಕೆಗಳಿಂದ ನಾವು ಸಾಧಿಸುವುದೇನು? 


ಇಂತಹ ಚಟುವಟಕೆಗಳ೦ದ, ಪ್ರಕೃತಿ ಎಂಬುದು ಎಷ್ಟು ಅಚ್ಚರಿಗಳ 
ಆಗರ ಎಂಬುದು ಮಕ್ಕಳಗೆ ಅರ್ಥವಾಗುವ ಕಾರಣ ಅವರ ಆಸಕ್ತಿ 
ಮತ್ತು ಕುತೂಹಲವನ್ನು ನಾವು ಹೋಷಿಸಬಹುದು. 
ಯಾಕೆಂದರೆ. ಈ ಅರ್ಥೈಸುವಿಕೆಯುಂದಾಗಿ ಅವರು ತಮ್ಮ 
ಸುತ್ತಮುತ್ತಅನ ಎಲ್ಲಾ ಜೀವಿಗಳನ್ನು ಸೂಕ್ಷ್ಕವಾಗಿ ಗಮನಿಸಲು 
ಶುರು ಮಾಡುತ್ತಾರೆ. ಮರಗಳ ಮೌಲ್ಯ ಮತ್ತು ಪ್ರತಿಯೊಂದು 
ಮರವೂ  ಹೋಷಿಸುವ ಜೀವಿಗಳ ಬಣ್ಣೆ ಅರಿಯುವುದು 
ಮತ್ತೊಂದು ದೊಡ್ಡ ಕಲಅಕೆಯಾಗಿದೆ. ಆದಾಗ್ಯೂ, ಮಕ್ಕಳಗೆ 
ದಕ್ಷುವ ಬಹುಮುಖ್ಯ ಕಅಕೆ ಏನೆಂದರೆ, ಎಲ್ಲಾ ಜೀವಿಗಳ 
ನಡುವಿನ ಪರಸ್ಪರ ಅವಲಂಬನೆ. ಮುಖ್ಯವಾಗಿ, ಮಾನವ 
ಬದುಕಬೇಕಾದರೆ ಇತರ ಎಲ್ಲಾ ಜೀವಿಗಳ ಮೇಲೆ ಮತ್ತು 
ಪ್ರಾಕೃತಿಕ ಸಂಪನ್ಮೂಲದ ಮೇಲೆ ಅವಲಂಜಬತನಾಗಲೇಬೇಕು 
ಎಂಬುದು. ಹಾಗೆಯೇ, ಪ್ರತಿಯೊಂದು ಜೀವಿಗೂ ಭೂಮಿಯ 
ಮೇಲೆ ಬದುಕಲು ಮನುಷ್ಯನಷ್ಟೇ ಹಕ್ಕು ಇದೆ ಎಂಬುದೂ 
ಅವರಿಗೆ ಅರ್ಥವಾಗುತ್ತದೆ. ಅಂತಿಮವಾಗಿ, ನಮ್ಮ 
ಸುತ್ತಮುತ್ತಅನ ಪರಿಸರವನ್ನು ಕಾಪಾಡಲು ಮತ್ತು ಸಂರಕ್ಷಿಸಲು 
ಅದು ಅವರಿಗೆ ನೆರವಾಗುತ್ತದೆ. 


ನೋಡುವ ರೀತಿಯಲ್ಲಿ ಬದಲಾವಣೆ 


ಈ ಚಟುವಟಕೆಗಳು ಮಕ್ಕಳನ್ನು ಹೆಚ್ಚು ಜಾಗೃತರನ್ನಾಗಿಸಿದವು. 
ಉದಾಹರಣೆಗೆ, ಗಿಡ-ಮರಗಳಲ್ಲ ಅವರು ಕೀಟಗಳು ಮತ್ತು 
ಮೊಲೆಗಳನ್ನು ಹುಡುಕಲಾರಂಭಸಿದರು. ಅವುಗಳನ್ನು ನನಗೆ 
ತೋರಿಸಿ, ಅವುಗಳ ಹೆಸರುಗಳನ್ನು ತಿಆದುಕೊಳ್ಳಲು ನನ್ನ ನೆರವು 
ಕೋರಿದರು. ಶಾಲೆಯ ಹತ್ತಿರದ ಗಿಡಗಳೂ ಲಾರ್ವಾ 
(ಕೋಶದಿಂದ ಹೊರಬಂದ ಹುಳ/ಕಂಬಳಹುಳ) ಕಂಡುಬಂದರೆ, 
ಅವುಗಳನ್ನು ಕಾಗದದ ಪೆಟ್ಟಗೆಗಳಲ್ಲರಿಸಿ ಅವುಗಳಗೆ ಆಹಾರವಾಗಿ 
ಎಲೆಗಳನ್ನು ಒದಗಿಸಿದರು. ಮುಂಡೆ ಅವು ಪೊರೆ 
ಕಳಚಿ/ಕೋಶಗಳಂ೦ದ (೭೦೭೦೦೧) ಪತಂಗ ಹೊರಬರುವುದನ್ನು 
ಕೂಡಾ ತೋರಿಸಿದರು. ಈಗ ಮಕ್ಕಳು ಅವರ ಪರಿಸರದಲ್ಲನ 


ಎಲೆಗಳು, ಹೂವುಗಳು ಮತ್ತು ಹಣ್ಣುಗಳನ್ನು ತಂದು ಅವುಗಳ 
ಹೆಸರುಗಳನ್ನು ನನ್ನಲ್ಲ ಕೇಳ. ಒಣಗಿಸುವಂತೆ ನನಗೆ 
ಕೊಡುತ್ತಾರೆ. ಅಲ್ಲದೆ, ತಾವೇ ಗಿಡ ಮರಗಳ ವಿವರ 
ತಿಆದುಕೊಳ್ಳಲು ಪುಸ್ತಕಗಳ ಮೊರೆಹೋಗುತ್ತಾರೆ, ಅವುಗಳ 
ಹೆಸರು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈಗ ಅವರು 
ಶಾಲೆಯ ಆವರಣದಲ್ಲರುವ ಎಲ್ಲಾ ಮರಗಳನ್ನು 
ಗುರುತಿಸಬಲ್ಲರು. 


ಶಾಲಾ ಆವರಣದಲ್ಲರುವ ಗಿಡಗಳನ್ನು ಕಾಪಾಡಲು ಈಗ ಅವರು 
ಆಸಕ್ತಿ ವಹಿಸುತ್ತಾರೆ. ಯಾರಾದರೂ ಎಲೆ ಕೀಳಲು ಹೋದರೆ 
ಅವರು ಅಆಕ್ಷೇಪಿಸುತ್ತಾರೆ. ತಾವೇ ಎಲೆ ಸಂಗ್ರಹಿಸುವ 
ಸಂದರ್ಭದಲ್ಲಯೂ ಎಷ್ಟು ಬೇಕೋ ಅಷ್ಟೇ ಎಲೆಗಳನ್ನು 
ಸಂಗ್ರಹಿಸುತ್ಸಾರೆ. 


ಈ ಚಟುವಟಕೆಗಳಗೆ ಸಂಬಂಧಿಸಿದಂತೆ ಪಾಠಗಕಲ್ಲ ಯಾವುದೇ 
ಮಾಹಿತಿ ಬಂದರೂ ಅದನ್ನು ಕಅಯಲು ಅವರು ಹೆಚ್ಚು 
ಉತ್ಸುಕರಾಗಿರುವುದನ್ನು ನಾನು ಗಮನಿಸಿದ್ದೇನೆ. ಈಗ ಅವರು 
ಸರಳ ಮತ್ತು ಸಂಕೀರ್ಣ ಎಲೆಗಳನ್ನು ಪ್ರತ್ಯೇಕಿಸಬಲ್ಲರು: 
ಎಲೆಗಳ ಭಾಗಗಳನ್ನು ಗುರುತಿಸಬಲ್ಲರು: ಅವರೀಗ ಕತೆ ಹೇಳುವ 
ರೀತಿಯಲ್ಲ. ಕೀಟಗಳ ಜೀವನಚಕ್ರವನ್ನು ವಿವರಿಸಬಲ್ಲರು. 


ಈ ಚಟುವಟಕೆಯನ್ನು ನಾನು ಆರಂಭಸಿದಾಗ ಎಲ್ಲಾ ಮಕ್ಕಳಗೆ 
ಅದರ ಸಂಪೂರ್ಣ ಆಸಕ್ತಿಯೇನೂ ಇರಲಲ್ಲ. ನಾವು 
ಮುಂದುವರಿದಂತೆ, ಹೆಚ್ಚುಹೆಚ್ಚು ಮಕ್ಕಳು ಉಮೇದಿನಿಂದ 
ಪಾಲ್ಗೊಂಡರು. ಆಸಕ್ತಿ ಇರುವ ಎಲ್ಲಾ ಮಕ್ಕಳನ್ನೂ ಈ ಎಲ್ಲಾ 
ಚಟುವಟಕೆಗಳಲ್ಪ ಸೇರಿಸಿಕೊಳ್ಳಬಹುದು. ಅವರಿಗೆ 
ಸಾಧ್ಯವಿರುವಷ್ಟರ ಮಲ್ಲಗೆ ಅದರಲ್ಲ ಅವರು ಭಾಗವಹಿಸುತ್ತಾರೆ. 
ಈ ಕಲಕೆಗಳ ಬಣ್ಣೆ 2 ಮತ್ತು 3ನೇ ತರಗತಿಯ ಮಕ್ಕಳಗೆ ಅವರ 
ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬರೆಯಲು ಹೇಳಬಹುದು. 


ಕೆಲವು ಸಲಹೆಗಳು 


ಮಕ್ಕಳು ಚಿತ್ರಗಳನ್ನು ನೋಡಲು ಇಷ್ಟಪಡುವ ಕಾರಣ ಚಟ್ನಿಗಳು. 
ಪತಂಗಗಳು, ಮರಗಳು ಮತ್ತು ಹಕ್ಕಿಗಳನ್ನು ಗುರುತಿಸಲು 
ಬಣ್ಣದ ಚಿತ್ರಗಳುಳ್ಳ ಪುಸ್ತಕಗಳನ್ನು ಬಳಸುವುದು ಉತ್ತಮ. 
ಪ್ರಾಣಿಗಳು, ಕೀಟಗಳು. ಹಕ್ಕಿಗಳು. ಪತಂಗಗಳು ಮತ್ತು ಜಲ್ಲೆಗಳ 
ಚಿತ್ರಗಳನ್ನು ಸೂಕ್ಷವಾಗಿ ಗಮನಿಸಿ, ಹೆಸರುಗಳನ್ನು 
ನೋಡುತ್ತಾರೆ ಮತ್ತು ಇದೊಂದು ಉತ್ತಮ ಅಭ್ಯಾಸವಾಗುತ್ತದೆ. 
ಪುಸ್ತಕಗಳು ಲಭ್ಯವಿಲ್ಲದಿದ್ದರೆ, ನಮ್ಮ ಮೊಬ್ಯೈಲ್‌ಘೋನ್‌ ಅಥವಾ 
ಕಂಪ್ಯೂಟರ್‌ನಲ್ಲ ಆ ಚಿತ್ರಗಳನ್ನು ತೋರಿಸಬಹುದು. 
ಸೂಕ್ಷ್ಮದರ್ಶಕ ( ಮೈಕ್ರೊಸ್ಲೋಪ್‌) ಲಭ್ಯವಿಲ್ಲದಿದ್ದರೆ 
ಭೂತಗನ್ನಡಿಯನ್ನು ಬಳಸಬಹುದು. ಮಕ್ಕಳು ಪರಿಸರವನ್ನು 
ಗೌರವಿಸುವಂತೆ ಮಾಡಲು ಶಿಕ್ಷಕರಾಗಿ ನಮಗೆ ಪಿಗುವ 
ಪ್ರತಿಯೊಂದು ಅವಕಾಶವನ್ನೂ ನಾವು ಸದುಪಯೋಗ- 
ಪಡಿಸಿಕೊಳ್ಳಬೇಕು. ಈ ರೀತಿಯ ಚಟುವಟಕೆಗಳು ಮಕ್ಕಳಲ್ಲ 


ಪರಿಸರ ಪ್ರಜ್ಞೆಯನ್ನು (eco-consciousness) 
ಮೂಡಿಸುವುದಲ್ಲದೆ, ಗಮನಿಸುವುದು, 
ಚಿತ್ರದೊಂದಿಗೆ ವಿವರಿಸುವುದು, ಯೋಚಿಸುವುದು. ಪ್ರಶ್ನಿಸುವುದು 
ಮತ್ತು ತಾರ್ಕಿಕ ಕಾರಣ ನೀಡುವುದು ಮುಂತಾದ ಹಲವಾರು 
ವೈಜ್ಞಾನಿಕ ಪರಿಣತಿಯನ್ನೂ ಅವರಲ್ಲ ಬೆಳೆಸುತ್ತದೆ. ಪ್ರಂತ 
ಅನುಭವದ ಮೂಲಕ ತಿಅವಳಕೆಯನ್ನು ಹೆಚ್ಚಿಸಿ- 
ಕೊಳ್ಳುವಂತೆಯೂ ಮಕ್ಕಳನ್ನು ಇದು ಪ್ರೇರೇಪಿಸುತ್ತದೆ. 


ಅನ್ಹೇಷಿಸುವುದು. 


ಎನ್‌ಸಿಎಫ್‌(2೦೦5) ಶಿಫಾರಸ್ಸಿನಂತೆ, ಮಕ್ಕಳಗೆ ಪರಿಸರದ ಬಣ್ಣ 
ಜಾಗೃತಿ ಮೂಡಿಸಬೇಕಾದರೆ ಪಠ್ಯಪುಸ್ತಕದಲ್ಲಿ ಕೊಡಲಾದ 
ಪಾಠಗಳಂದಾಚೆ ಮಕ್ಕಳನ್ನು ಕರೆದೊಯ್ಯಬೇಕು. ನಮ್ಮಿಂದ 
ಎಷ್ಟು ಸಾಧ್ಯವೋ ಅಷ್ಟು ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ 
ಅವರನ್ನು ಜವಾಬ್ದಾರಿಯುತ. ಪ್ರಕೃತಿಪ್ರಿಯ ನಾಗರಿಕರಾಗಿ 
ಬೆಕೆಯುವಂತೆ ಮಾಡಬಹುದು. 


ನಂದಿನಿ ಶೆಟ್ಟಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದು. ಬೆಂಗಳೂರು ನಗರದ ಸರ್ಕಾರಿ 
ಶಾಲೆಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್‌ ನೆಹರೂ ಸೆಂಟರ್‌ ಫಾರ್‌ ಅಡ್ವಾನ್ಸ್‌ ಸೈಂಟಫಿಕ್‌ ರಿಸರ್ಚ್‌ನಿಂದ 
(UNCASR)) ಪಿಹೆಚ್‌.ಡಿ. ಪದವಿ ಪಡೆದಿದ್ದಾರೆ. ಅವರನ್ನು ಗ೩ಗdini.shetty @azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 pe) 


